WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಏಪ್ರಿಲ್ ೧೨, ೨೦೧೨ ( ಚೈತ್ರ ೨೩ , ಶಕ ವರ್ಷ ೧೯೩೪) 


ಸಂಪುಟ ೧೪೭ | 


| ಸಂಚಿಕೆ ೧೫ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 


PERSONNEL AND ADMINISTRATIVE REFORMS SECRETARIAT 

NOTIFICATION 


No .DPAR 8 SAT 2012 , BANGALORE, DATED : 17th March , 2012 
In exercise of the powers conferred under sub -section (2 ) of section 7 of the Administrative Tribunals Act, 1985 , sanction 
of the Government is accorded for the discharge of the functions of Justice Sri. A . C ,Kabbin , Chairman , Karnataka Administrative 
Tribunal by Sri. Raju Premkumar, Administrative Member , Karnataka Administrative Tribunal during his leave period from 
12- 03 -2012 to 20-03-2012 (bdi). 


By Order and in the name of the Governor of Karnataka, 

D . NAGESH PHATAK , 

Under Secretary to Government, 
Department of Personnel and Administrative Reforms. 

(Service Rules -2 ). 


PR : 470 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 65 ಸಅಸೇ 2012 , ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್, 2012 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 24450 - 600 - 26250 - 675 - 30300 - 750 - 31800ರ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ 


ಸಂಖ್ಯೆ 


ಅಧಿಕಾರಿಯವರ ಹೆಸರು ಮತ್ತು 

ಬಡ್ತಿ ಮೇಲೆನೇಮಿಸಲಾದ ಹುದ್ದೆ 
ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ಮತ್ತು ಇಲಾಖೆ 
ಶ್ರೀ . ವಿ .ಕುಮಾರ್, 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಇಲಾಖೆಯ ಸರ್ಕಾರದ ಉಪ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ ಹುದ್ದೆಗೆ 
ಇಲಾಖೆ. 

ಉನ್ನತೀಕರಿಸಿ ಸದರಿ ಹುದ್ದೆಯಲ್ಲಿ ನೇಮಿಸಲಾಗಿದೆ. 
(೩೨೧) 


a99 


FIDEEZE ODZIE , TODO , get 09, 9009 


220 - 9 


se. 8. JJ . Nised og 
ಸರ್ಕಾರದ ಉಪ ಕಾರ್ಯದರ್ಶಿ (ಸೇವೆಗಳು - 1) 
ಆರ್ಥಿಕ ಇಲಾಖೆ. 


ಆರ್ಥಿಕ ಇಲಾಖೆಯ ಸರ್ಕಾರದ ಉಪ 
ಕಾರ್ಯದರ್ಶಿ (ಸೇವೆಗಳು - 1) ಹುದ್ದೆಯನ್ನು ಜಂಟಿ 
ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ಸದರಿ 
ಹುದ್ದೆಯಲ್ಲಿ ನೇಮಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

W . 890 . D2055ddod swor , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
2 .84.10 . 2003s ( 363780 — 3). 


2 .880 . 471 


PERSONNEL AND ADMINISTRATIVE REFORMS SECRETARIAT 


ADDENDUM 
No. DPAR 05 HWP 2011, BANGALORE , DATED : 29th February, 2012 
In the guideline governing the Table of Precedence in Karnataka State in the Corrigendum No. DPAR 2 HWP 1991, 
dated : 20 -09- 1994 : 

(1) At S.L. No. 24 after the words “ Director General of Police, Karnataka”, the following words shallbe added: 
“ Principal Chief Conservator of Forests and Head of Forest Force and 
Principal Chief Conservator of Forests " 

( II) At S.L. No. 26 after the words “ Additional DGP s” and Inspector General of Police including Police Commissioner 
Bangalore ”, the following words shallbe added: 

" Additional Principal Chief Conservator of Forests and 
Chief Conservator of Forests ” 

( III) At S .L. No. 27 after the words “ Accountant General,Karnataka , Additional Commissioners of Police, Dy. Inspector 
General of Police” and before the words “ Additional Secretary s” to Government ofKarnataka & officers of equivalentrank ”, the 
following words shall be added : 

"Conservator of Forests” 
(IV ) At S .L. No . 29 after the words “ Superintendent of Police of Districts ", the following words shall be added: 
“ Deputy Conservator of Forests (IFS only )" 
(V ) At S .L . No . 30 after the words “ IAS & IPS of Junior Scale ” the following words shall be added : 
“ Indian Forest Service , Junior Scale Officers" 


By Order and in the name of the Governor of Karnataka , 

PADMARAJU , 
Under Secretary to Government-I, 

DPAR (PROTOCOL ). 


P . R : 472 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 36 SPS 2012 (P ), BANGALORE, DATED : 20th March , 2012 


Shri G . Ramesh , IPS (KN 99), Deputy Commissioner of Police , Central Division , Bangalore City , Bangalore, is transferred 
with immediate effect and posted until further orders as Deputy Commissioner of Police , North East Division , Bangalore , vice 
Shri B . R . Ravikanthe Gowda, IPS , transferred. Shri B .R . Ravikanthe Gowda , IPS(KN05 ), Deputy commissioner of Police , North East 
Division , Bangalore, is transferred with immediate effect and posted until further orders as Deputy Commissioner of Police , Central 
Division , Bangalore City, Bangalore vice Shri G . Ramesh , IPS transferred . 

By Order and in the name of the Governor of Karnataka , 

N . SRINIVASA MURTHY , 
P . R : 473 

Under Secretary to Government, DPAR (Services -4 ). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


೩೨೩ 


PERSONNEL AND ADMINISTRATIVE REFORMS SECRETARIAT 


NOTIFICATION 
No. DPAR 83 SPS 2010 , BANGALORE , DATED : 22nd March , 2012 


Shri. M . Chandra Shekar , IPS (HP - 98 ) who is on Inter Cadre Deputation to Government of Karnataka , has been granted 
proforma promotion to the rank of Deputy Inspector General of Police, in the pay scale of Rs. 37400 -67000/- + Grade Pay 
Rs. 8900 /- vide Notification No. Home(D ) B (2 )- 2/2009, dated : 3rd January , 2012 , by the Government of Himachal Pradesh . 

In pursuance of the above Notification dated : 3rd January, 2012, Shri. M . Chandra Shekar, IPS (HP-98 ) 
Deputy Commissioner of Police , East Division , Bangalore is posted with immediate effect and until further orders as Deputy 
InspectorGeneral of Police, Fire Force Bangalore in the existing vacancy . 


By Order and in the name of the Governor ofKarnataka, 

N . SRINIVASA MURTHY, 
Under Secretary to Government, 

DP & AR (Services-IV ). 


PR : 474 


PERSONNEL AND ADMINISTRATIVE REFORMS SECRETARIAT 


NOTIFICATION 


No.DPAR 185 SAS 2012 , BANGALORE, DATED : 21st March , 2012 


Smt. Rohini Sindhuri Dasari, IAS (KN2009 ), Assistant Commissioner, Tumkur Sub -Division , Tumkur is placed in additional 
charge of the post of Commissioner, City Municipal Corporation , Tumkur until further orders . 


By Order and in the name of the Governor ofKarnataka , 

U .H . NARAYANASWAMY, 
P . R : 475 

Under Secretary to Government, DP & AR (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 53 ಆಸೇವ 2012, ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್, 2012. 
ಈ ಕೆಳಕಂಡ ಕೆ. ಎ.ಎಸ್ . (ಸೂಪರ್ ಟೈಂ ಸ್ಕೇಲ್/ ಆಯ್ಕೆ ಶ್ರೇಣಿ/ ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


సంఖ్య 


ಅಧಿಕಾರಿಯವರ ಹೆಸರು ಮತ್ತು 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಪ್ರಸ್ತುತ ಹುದ್ದೆ 

ಶ್ರೀ /ಶ್ರೀಮತಿ 
ಕೆ.ಆರ್ . ರಾಮಕೃಷ್ಣ, 

ಆಯುಕ್ತರು, ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು 
ಸೂಪರ್ ಟೈಂ ಸ್ಕೇಲ್, 

ಮತ್ತು ಪರಂಪರೆ ಇಲಾಖೆ, ಬೆಂಗಳೂರು 
ಅಪರ ಆಯುಕ್ತರು (ಆಡಳಿತ ಮತ್ತು ಅಭಿವೃದ್ಧಿ), | ಶ್ರೀಮತಿ ನೀಲಾ ಮಂಜುನಾಥ್, ಇವರ ಸ್ಥಾನದಲ್ಲಿ 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು 
ವಿಭಾಗ, ಬೆಂಗಳೂರು. 
ಶ್ರೀಮತಿ ನೀಲಾ ಮಂಜುನಾಥ್ , 

ಮುಖ್ಯ ಸಂಪಾದಕರು, ಕರ್ನಾಟಕ ಗೆಜೆಟಿಯರ್‌, 
ಸೂಪರ್ ಟೈಂ ಸ್ಕೇಲ್, 

ಬೆಂಗಳೂರು- ಖಾಲಿ ಹುದ್ದೆಯಲ್ಲಿ 
ಆಯುಕ್ತರು , ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು 
ಮತ್ತು ಪರಂಪರೆ ಇಲಾಖೆ, ಬೆಂಗಳೂರು 
ಎನ್. ಬಾಬಣ್ಣ, 

ವಿಶೇಷ ಜಿಲ್ಲಾಧಿಕಾರಿ ( ದಾಖಲೆಗಳ 
ಆಯ್ಕೆ ಶ್ರೇಣಿ, 

ಆಧುನೀಕರಣ) ಭೂಮಿ ಮತ್ತು ನಗರ ಆಸ್ತಿ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ನೋಂದಣಿ, ಕಂದಾಯ ಇಲಾಖೆ - ಖಾಲಿ ಹುದ್ದೆ. 
ದಂಡಾಧಿಕಾರಿಗಳು,ಕೋಲಾರ ಜಿಲ್ಲೆ, ಕೋಲಾರ. 


೩೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೨, ೨೦೧೨ 


ಭಾಗ - ೨ 


ಕ್ರಮ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು , ಬಳ್ಳಾರಿ ಜಿಲ್ಲೆ, ಬಳ್ಳಾರಿ. 
ಖಾಲಿ ಹುದ್ದೆ. 


un 


ಅಧಿಕಾರಿಯವರ ಹೆಸರು ಮತ್ತು 

ಪ್ರಸ್ತುತ ಹುದ್ದೆ 

ಶ್ರೀ /ಶ್ರೀಮತಿ 
ಎ.ಎಸ್. ನಿರ್ವಾಣಪ್ಪ, 
ಆಯ್ಕೆ ಶ್ರೇಣಿ, 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ , 
ಚಿತ್ರದುರ್ಗ . 
ಶ್ರೀ ಸಿ. ಎಂ . ನೂರ್ ಮನ್ಸೂರ್, 
ಆಯ್ಕೆ ಶ್ರೇಣಿ, 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು , ಧಾರವಾಡ ಜಿಲ್ಲೆ, 
ಧಾರವಾಡ. 
ಶ್ರೀ ಆರ್.ಎಸ್ . ಪೆದ್ದಪ್ಪಯ್ಯ , 
ಹಿರಿಯ ಶ್ರೇಣಿ, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಶ್ರೀ ಸಿ. ವಿಜಯ ಕುಮಾರ್, 
ಹಿರಿಯ ಶ್ರೇಣಿ, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು , ಬೀದರ್ ಜಿಲ್ಲೆ, ಬೀದರ್‌. 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು , ಕೋಲಾರ ಜಿಲ್ಲೆ, ಕೋಲಾರ. 
ಶ್ರೀ . ಎನ್ . ಬಾಬಣ್ಣ, ಇವರ ಸ್ಥಾನದಲ್ಲಿ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ , 
ಚಿತ್ರದುರ್ಗ - ಶ್ರೀ ಎ .ಎಸ್. ನಿರ್ವಾಣಪ್ಪ, 
ಇವರ ಸ್ಥಾನದಲ್ಲಿ 
ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿ ಅಪರ 
ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಧಾರವಾಡ ಜಿಲ್ಲೆ, 
ಧಾರವಾಡ - ಶ್ರೀ ಸಿ. ಎಂ . ನೂರ್ ಮನ್ಸೂರ್‌, 
ಇವರ ಸ್ಥಾನದಲ್ಲಿ ನೇಮಿಸಿದೆ. 


ಶ್ರೀ ಮಹಾಂತೇಶ ಬೀಳಗಿ, 
ಹಿರಿಯ ಶ್ರೇಣಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ, ನ್ಯಾಷನಲ್‌ ಹೈವೇ 
ಅಥಾರಿಟಿ ಆಫ್ ಇಂಡಿಯಾ, ಧಾರವಾಡ ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ . ಆ . ಸು . ಇಲಾಖೆ (ಸೇವೆಗಳು - 2). 


ಪಿ . ಆರ್ . 476 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 222 ಗುಅಪ್ರಾ 2011 ( ಪಿ), ಬೆಂಗಳೂರು, ದಿನಾಂಕ : 20ನೇ ಮಾರ್ಚ್, 2012. 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ 4 ಸಿ ( 3) (iv ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲು ಅಲ್ಲಿಯವರೆಗೆ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕ್ರ. ಸಂ . ಹೆಸರು ಮತ್ತು ಗ್ರಾಮ 

| ಹುದ್ದೆ ವರ್ಗ 
ಶ್ರೀ ಜಿ . ಭೀಮಣ್ಣ, 

ಸದಸ್ಯರು ಸಾಮಾನ್ಯ 
ಮಡ್ಡಿಪೇಟ್, ಗದ್ವಾಲ ರೋಡ್, ರಾಯಚೂರು 
ಶ್ರೀಮತಿ ನರಸುಬಾಯಿ ಕೋಂ ಶಂಕರಜೀ , ಸದಸ್ಯರು 

ಮಹಿಳೆ 
ಮಂಗಳವಾರಪೇಟ್, ರಾಯಚೂರು 
ಶ್ರೀ ಎಸ್. ಗುರುಪಾದಯ್ಯ , 

ಸದಸ್ಯರು ಎಸ್ . ಸಿ . 
ಮಂಗಳವಾರಪೇಟ್, ರಾಯಚೂರು 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೧೨, ೨೦೧೨ 


೩೨೫ 


ಕ್ರಸಂ. 


ಹುದ್ದೆ 


ವರ್ಗ 


ಸದಸ್ಯರು 


ಸಾಮಾನ್ಯ 


ಹೆಸರು ಮತ್ತು ಗ್ರಾಮ 
ಶ್ರೀ ಕೆ. ರವಿ, 
ಜಲಾಲ್‌ನಗರ, ರಾಯಚೂರು 
ಶ್ರೀ ವೀರೇಶ ಬಿನ್. ಡಿ. ಲಕ್ಷ್ಮಯ್ಯ , 
ಮನೆ ನಂ .6 - 7- 147/3, ಇಡಬ್ಲೂಎಸ್ 
29 , ವಾಸವಿನಗರ , ರಾಯಚೂರು 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎಂ . ವಾಸುದೇವರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 477 

ನಗರಾಭಿವೃದ್ಧಿ ಇಲಾಖೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಪಸಂಮೀ :42 : 

ಮೀಸೇ:2012 , ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್, 2012 . 
ಮೀನುಗಾರಿಕೆ ಇಲಾಖೆಯ ಕೆಳಕಂಡ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2)ರವರುಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅವರುಗಳ ಹೆಸರಿನ ಮುಂದೆ ಕಾಣಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ಆದೇಶಿಸಿದೆ. 


ಕ್ರ. ಸಂ . ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ 

ವರ್ಗಾಯಿಸಿರು ಸ್ಥಳ ಮತ್ತು ಕಛೇರಿ 
ಹುದ್ದೆ ಮತ್ತು ಕಛೇರಿ 
ಶ್ರೀ ಧನಂಜಯ, 

ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್ - 2 ), 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್ - 2), ಗುಬ್ಬಿ , ತುಮಕೂರು ಜಿಲ್ಲೆ - ಕೋರಿಕೆ ಮೇರೆಗೆ 
ಕೋಲಾರ. 
ಶ್ರೀ ಶಿವಣ್ಣ , 

ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್- 2 ), 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್-2), | ಬಳ್ಳಾರಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 
ಸಿಂಧನೂರು ತಾಲ್ಲೂಕು, ರಾಯಚೂರು ಜಿಲ್ಲೆ. 
ಶ್ರೀ ಇಸ್ಕಾಕ್ ಅಹಮದ್ ಖಾನ್, 

ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್ -2 ), 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್- 2), ಧಾರವಾಡ ತಾಲ್ಲೂಕು, ಧಾರವಾಡ ಜಿಲ್ಲೆ. 
ಕಲಘಟಗಿ, ಧಾರವಾಡ ಜಿಲ್ಲೆ. 
ಶ್ರೀ ಪ್ರಕಾಶ್ ಎನ್.ಆರ್., 

ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್- 2), 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್- 2) , | ನಾಗಮಂಗಲ, ಮಂಡ್ಯ ಜಿಲ್ಲೆ- ಕೋರಿಕೆ ಮೇರೆಗೆ 
ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ 
ಶ್ರೀ ಶ್ರೀನಿವಾಸ ಡಿ .ಎಸ್., 

ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್ - 2), 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್- 2 ), | ವಾಣಿವಿಲಾಸ ಸಾಗರ, ಹಿರಿಯೂರು ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ | 

ಚಿತ್ರದುರ್ಗ ಜಿಲ್ಲೆ. 
| ಶ್ರೀ ಶ್ರೀನಿವಾಸ ಕೆ. ಎನ್ ., 

ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್- 2), 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಗ್ರೇಡ್- 2), | ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆ - ಕೋರಿಕೆ ಮೇರೆಗೆ 
ರಾಷ್ಟ್ರೀಯ ಮೀನುಮರಿ ಕೇಂದ್ರ , ಬಿ .ಆರ್. ಪ್ರಾಜೆಕ್ಟ್ . 


ಕ್ರಮ ಸಂಖ್ಯೆ 1, 4 ಮತ್ತು 6ರಲ್ಲಿನ ಅಧಿಕಾರಿಗಳ ವರ್ಗಾವಣೆಗಳು ಕೋರಿಕೆ ವರ್ಗಾವಣೆಗಳಾಗಿರುವುದರಿಂದ, ಸದರಿ ಅಧಿಕಾರಿಗಳು 
ಯಾವುದೇ ವರ್ಗಾವಣೆ ಭತ್ಯೆ ಹಾಗೂ ಪ್ರಯಾಣಭತ್ಯೆಗೆ ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ. ಎಂ . ರಾಜಣ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 478 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 


೩೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


ಭಾಗ- ೨ 


ಸಮಾಜ ಕಲ್ಯಾಣ ಸಚಿವಾಲಯ 

ಹೆಚೋಲೆ 
ಸಂಖ್ಯೆ : ಎಸ್‌ಡಬ್ಲೂಡಿ 7 ಎಸ್‌ಟಿಸಿ 2012 , ಬೆಂಗಳೂರು, ದಿನಾಂಕ: 1ನೇ ಮಾರ್ಚ್, 2012 . 
ದಿನಾಂಕ: 09 - 05 -2005ರ ಅಧಿಸೂಚನೆ ಸಂಖ್ಯೆ : ಎಸ್‌ಡಬ್ಲೂಡಿ47 ಎಸ್‌ಟಿಸಿ 2004ರಲ್ಲಿ ಕ್ರಮಸಂಖ್ಯೆ:(2) ನೇ ಪರಂತುಕದಲ್ಲಿ "ಮತ್ತೂ 
ಪರಂರು, ಯಾವುದೇ ವಿಶ್ವವಿದ್ಯಾನಿಯಲದ" ಎಂಬ ಪದಪುಂಜದ ನಂತರ "ಸಹಾಯಕ ಪ್ರಾಧ್ಯಾಪಕರು/ಉಪನ್ಯಾಸಕರು" ಎಂದು ಸೇರಿಸಿಕೊಂಡು 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಲೋಕನಾಥರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಪಿ . ಆರ್ . 479 

ಸಮಾಜ ಕಲ್ಯಾಣ ಇಲಾಖೆ. 


OFFICE OF THE PRL . DISTRICT & SESSIONS JUDGE, 

NOTIFICATION 
No .Adm No . 31/ 2012, KOLAR, DATED : 17th March , 2012 , 


Sri. R . Chowdappa, retired Chief Administrative Officer, District & Sessions Court, Kolar is granted cash equivalent of 
leave salary for earned leave not exceeding 230 days at his credit on the date of his retirement w .e.f. 29 -02 - 2012 in accordance 
with rule 118A of KCSR . 

Further , it is certified that, there are no Departmental enquires/ Criminal proceedings are pending against Sri. R . 
Chowdappa retired Chief Administrative Officer of this court, who has been retired from service on the afternoon of 29 -02 -2012 on 
attaining age of retirement. 
He shall be paid pay and allowances admissible for the period of Earned leave at his credit as per rules. 

VEERANNA G . TIGADI, 
PR : 480 

Prl. District & Sessions Judge , Kolar. 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 17 ಭಾವಿ 2012, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್, 2012 . 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 224 ಸಅಸೇ 2011, ದಿನಾಂಕ: 05 - 03 - 2012ರಲ್ಲಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
ಇಲಾಖೆಯ ವಶಕ್ಕೆ ನೀಡಲಾದ ಸರ್ಕಾರದ ಉಪಕಾರ್ಯದರ್ಶಿ, ಶ್ರೀ ಎಂ . ವಾಸುದೇವಮೂರ್ತಿ, ಇವರನ್ನು ನಿರ್ದೇಶಕರು, ಭಾಷಾಂತರ 
ನಿರ್ದೇಶನಾಲಯ ಈ ಹುದ್ದೆಗೆ ದಿನಾಂಕ: 07 - 03 - 2012ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ. ಶ್ರೀಧರ್, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ, 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್ . 481 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಕರ್ನಾ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 05 ಭೂದಾಸೇ (1) 2012 , ಬೆಂಗಳೂರು, ದಿನಾಂಕ: 14ನೇ ಮಾರ್ಚ್, 2012 . 
ಶ್ರೀ ದೇವರಾಜು, ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, ಜಿಲ್ಲಾಧಿಕಾರಿಗಳ 
ಕಛೇರಿ, ಬೀದರ್ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತದ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಕ 
ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ ಜಿಲ್ಲೆ ಇಲ್ಲಿ 
ಖಾಲಿ ಇರುವ ಹುದ್ದೆಗೆ ವರ್ಗಾಯಿಸಿ ನೇಮಕ ಮಾಡಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೩೨೭ 


ಸದರಿ ಭೂದಾಖಲೆಗಳ ಉಪ ನಿರ್ದೇಶಕರು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ ಬಿಡುಗಡೆಗೊಳಿಸುವಂತೆ 
ಆಯುಕ್ತರು , ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ಭೂದಾಖಲೆಗಳ ಉಪ 
ನಿರ್ದೇಶಕರು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶಂಕರಗೌಡ ಸಿ ದೊಡ್ಡಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 
ಪಿ. ಆರ್. 482 

ಕಂದಾಯ ಇಲಾಖೆ (ಭೂಮಾಪನ). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
8 52 ಆರ್‌ಇಹೆಚ್ 2012 , ಬೆಂಗಳೂರು, ದಿನಾಂಕ : 20ನೇ ಮಾರ್ಚ್, 2012 . 
ಕರ್ನಾಟಕ ಅಭಿವೃದ್ಧಿ ಮಂಡಳಿಗಳ (ತಿದ್ದುಪಡಿ) ಅಧಿನಿಯಮ 1985ರ ಅಧ್ಯಾಯ ||ಎ ರಲ್ಲಿನ ಕಲಂ12ಎ ಉಪಕಲಂ 3(1)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಹಾಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ . ಲಿಂಗರಾಜ. ಎ. ವಾಲಿ, ಇವರ ಬದಲಿಗೆ ಶ್ರೀ ಸಿ.ವಿ. ಕೋಟಿ, ವಕೀಲರು, ಬಾಗಲಕೋಟೆ ಇವರನ್ನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ 
ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಪುನರ್ವಸತಿ) . 


ಪಿ .ಆರ್. 483 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 101 ಶಿಸನೇ 2011 , ಬೆಂಗಳೂರು, ದಿನಾಂಕ: 24ನೇ ಮಾರ್ಚ್, 2012 . 


ಶ್ರೀ ಬಿ . ಜೆ. ಪುಟ್ಟಸ್ವಾಮಿ , ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ , ಇವರು ತಮ್ಮ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆಯನ್ನು 
ದಿನಾಂಕ: 19 - 03 - 2012 ರಿಂದ ಜಾರಿಗೆ ಬರುವಂತೆ ಸರ್ಕಾರ ಅಂಗೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ.ಎಚ್ . ಚಂದ್ರಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 484 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 648 ಸಅಸೇ 2011 , ಬೆಂಗಳೂರು, ದಿನಾಂಕ : 22ನೇ ಮಾರ್ಚ್ , 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 211 ಎಸಸೇ 2011, ದಿನಾಂಕ: 28 -02 -2012 ರಲ್ಲಿ ಶ್ರೀ ಜಿ.ಎನ್. ಹನುಮಂತಪ್ಪ, ಸಹಕಾರ 
ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ ನಿರ್ದೇಶಕರು ಇವರನ್ನು ಮಾನ್ಯ ತೋಟಗಾರಿಕೆ ಮತ್ತು ಸಕ್ಕರೆ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ 
ನೇಮಿಸಲು ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿದ್ದು , ಅದರನ್ವಯ ಮಾನ್ಯ ತೋಟಗಾರಿಕೆ ಮತ್ತು ಸಕ್ಕರೆ 
ಸಚಿವರ ಆಪ್ತ ಶಾಖೆಗೆ ಮಂಜೂರಾಗಿರುವ ಒಂದು ಗ್ರೂಪ್‌- ಸಿ ಹುದ್ದೆಯನ್ನು ಉನ್ನತೀಕರಿಸಿ ಆ ಹುದ್ದೆಯ ಎದುರಾಗಿ ಶ್ರೀ ಜಿ.ಎನ್. ಹನುಮಂತಪ್ಪ, 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ ನಿರ್ದೇಶಕರು ಇವರನ್ನು ದಿನಾಂಕ: 16 - 12 -2011 ರಿಂದ ಜಾರಿಗೆ ಬರುವಂತೆ ಮಾನ್ಯ ತೋಟಗಾರಿಕೆ 
ಮತ್ತು ಸಕ್ಕರೆ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸಲಾಗಿದೆ. 

ಈ ನೇಮಕಾತಿಯು, ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರಿಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ. ಆ. ಸು.ಇಲಾಖೆ (ಸೇವೆಗಳು - 3). 
ಪಿ . ಆರ್ . 485 


೩೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 65 ಸಅಸೇ 2012 , ಬೆಂಗಳೂರು, ದಿನಾಂಕ: 22ನೇ ಮಾರ್ಚ್, 2012 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀಮತಿ ಪಿ . ಸುಬ್ಬಲಕ್ಷ್ಮಮ್ಮ , ಆಪ್ತ ಕಾರ್ಯದರ್ಶಿ ಗ್ರೇಡ್ -1, ಜಲ ಸಂಪನ್ಮೂಲ 
ಇಲಾಖೆ (ಸಣ್ಣ ನೀರಾವರಿ) ಕಾರ್ಯದರ್ಶಿಯವರ ಆಪ್ತ ಶಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ 
ಶ್ರೇಣಿ ರೂ . 24450 - 600 - 26250 - 675 - 30300 - 750 - 31800ರ ಹಿರಿಯ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಪ್ರಧಾನ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಲೋಕೋಪಯೋಗಿ ಇಲಾಖೆ ಇಲ್ಲಿ ಖಾಲಿ ಇರುವ ಆಪ್ತ ಕಾರ್ಯದರ್ಶಿ ಗ್ರೇಡ್-1 ಹುದ್ದೆಗೆ ಎದುರಾಗಿ ಹಿರಿಯ 
ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 486 

ಸಿ. ಆ. ಸು . ಇಲಾಖೆ (ಸೇವೆಗಳು -3). 


PERSONNEL AND ADMINISTRATIVE REFORMS SECRETARIAT 


NOTIFICATION 


No.DPAR 157 SAS 2012 , BANGALORE , DATED : 22nd March , 2012 
The Resident Commissioner, Karnataka Bhavan , New Delhi is placed in additional charge of the newly created post of 
Secretary to Government, Commerce & Induistries Department and Investment Commissioner for Karnataka until further orders. 


By Order and in the name of the Governor of Karnataka , 

U .H . NARAYANASWAMY, 
Under Secretary to Government, 

DP & AR (Services -1). 


PR : 487 


HIGH COURT OF KARNATAKA 

NOTIFICATION 
No. GOBI) 19(32)/ 2012, BANGALORE , DATED : 17th March , 2012 
The presiding Officer of the Fast Track Court -IV , Bangalore Rural District , Bangalore, is concurrently appointed as the 
Presiding Officer of the Fast Track Court- II , Bangalore Rural District , Bangalore, during the leave period of Smt.L . Vijayalakshmi 
Devi, Presiding Officer, Fast Track Court -II, Bangalore Rural District, Bangalore , i.e, from 05-03-2012 till the officer resumes for her 


duty . 


By Order of the High Court, 

K . SOMASHEKAR , 
PR : 488 

REGISTRAR ( JUDICIAL). 
HIGH COURT OF KARNATAKA 

NOTIFICATION 
No. GOB (I) 2 / 2012, BANGALORE , DATED : 24th March , 2012 
The presiding Officer of the court of Senior Civil Judge and CJM ., Ramanagara is concurrently appointed as the Presiding 
Officer of the Court of Senior Civil Judge and JMFC ., Channapatna (newly created court vide G .O .No.LAW 15 LCE 2010 , 
dated 26 -10 -2010) with a direction to itinerate the said court for two days in a week , with effect from the date of its inauguration i.e., 
01 - 04 - 2012 and until further orders. 


By Order of the High Court, 

P . KRISHNA BHAT, 
REGISTRAR (GENERAL ). 


PR : 489 


281 - 9 


FADD TEIE JOZE, Ndoad , lejet 09, 9009 


295 


HIGH COURT OF KARNATAKA 

NOTIFICATION 


No . GOB(l) 21 (28 )/ 2012 , BANGALORE , DATED : 22nd March , 2012 
The presiding Officer of the court of Addl. Civil Judge and JMFC ., Maddur, is concurrently appointed as the Presiding 
Officer of the Court of Prl. Civil Judge and JMFC .,Maddur , during the leave period of Smt.G . Deepa, Prl. Civil Judge and JMFC ., 
Maddur, i.e . from 16 -03 -2012 to 04 -07 -2012 (bdi), or till the officer resumes for her duty . 


By Order of the High Court , 

K . SOMASHEKAR , 
REGISTRAR ( JUDICIAL ). 


P . R : 490 


PERSONNEL AND ADMINISTRATIVE REFORMS SECRETARIAT 


NOTIFICATION 


No . DPAR 209 SAS 2012 , Bangalore , dated : 26 -3 - 2012 . 


Sri Munish Moudgil, IAS (KN 98 ), Commissioner, Upper Krishna Project, Rehabilitation & Resettlement, Bagalkot is 
transferred with immediate effect and posted until further orders as Additional Mission Director, " Sakala Mission ", DPAR (AR ), 
Bangalore in the newly created post vide Government Order No . DPAR 20 EeKaAa 2012 , dated : 6 - 3-2012 . 

Government declares under Rule 9 of IAS (Pay) Rules, 2007 that the post of the Additional Mission Director, “Sakala 
Mission ", DPAR (AR ), Bangalore in the Senior Scale of IAS is equivalent in status and responsibilities to the cadre post of Director, 
Agriculture Marketing, Bangalore , included in the Schedule- Il to the said Rules. 


By Order and in the name of the Governor of Karnataka , 

U . H . NARAYANASWAMY 
Under Secretary to Government, 

DP & AR (Services-1). 


P . R . 491 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 51 SFP 2012, Bangalore , dated : 26 -3 - 2012 . 
Sri K . H . Nagaraj, IFS (KN -95 ), Conservator of Forests , Hassan Circle, Hassan is transferred with immediate effect and 
posted until further orders as Conservator of Forests (Budget & Audit), Aranya Bhavan , Bangalore in the existing vacancy . 


By Order and in the name of the Governor of Karnataka , 

N . SRINIVASAMURTHY 
Under Secretary to Government, 

DP & AR ( Services -4 ). 


P.R . 492 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 77 SPS 2012 , Bangalore , dated : 26 - 3 - 2012 . 


Sri T.G . Krishna Bhat, IPS (KN -2001). Deputy Commissioner of Police , Administration , Bangalore is transferred with 
immediate effect and posted until further orders as Deputy Commissioner of Police , East Division , Bangalore in the existing 
vacancy. 

By Order and in the name of the Governor of Karnataka, 

N . SRINIVASAMURTHY 

Under Secretary to Government, 
P . R . 493 

DP & AR (Services -IV ). 


೩.೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


ಭಾಗ- ೨ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 15 ಎಟಿಎಸ್ 2012 , ಬೆಂಗಳೂರು, ದಿನಾಂಕ : 21 - 3- 2012. 
ಶ್ರೀ ಎಂ . ಲಕ್ಷ್ಮಣ್ ಸಿಂಗ್, ತಹಶೀಲ್ದಾರ್‌, ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ , ಬಳ್ಳಾರಿ ಜಿಲ್ಲೆ ಇವರನ್ನು ಅಧಿಸೂಚನೆ ಸಂಖ್ಯೆ : ಆರ್‌ಡಿ 58 
ಎಡಿಇ 2011, ದಿನಾಂಕ : 28 - 9 - 2011ರ ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ ಜಿಲ್ಲೆ ಇಲ್ಲಿಗೆ 
ವರ್ಗಾಯಿಸಲಾಗಿರುವುದನ್ನು ಮಾರ್ಪಡಿಸಿ ಖಾಲಿ ಇರುವ ತಹಶೀಲ್ದಾರ್‌ ಗ್ರೇಡ್ - ll, ಉಪ ವಿಭಾಗಾಧಿಕಾರಿಗಳ ಕಛೇರಿ, ಬಳ್ಳಾರಿ ಉನ್ನತೀಕರಿಸಿದ 
ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶಕ್ಕಾಗಿ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎನ್. ಗೋಪಾಲಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 494 

ಕಂದಾಯ ಇಲಾಖೆ (ಸೇವೆಗಳು - 3). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 17 ಎಟಿಎಸ್ 2012 , ಬೆಂಗಳೂರು, ದಿನಾಂಕ : 20 - 3- 2012 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ/ಕಡ್ಡಾಯ ನಿರೀಕ್ಷಣಾ ಅವಧಿಯಲ್ಲಿದ್ದ ಈ ಕೆಳಕಂಡ 
ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಸಾರ್ವಜನಿಕ/ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಿದೆ. 
ಕ್ರ | ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ಶ್ರೀ /ಶ್ರೀಮತಿ 


ಸಂ . 


ಮುನಿಸಿಪಲ್ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ. 


ತಹಶೀಲ್ದಾರ್‌, ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ. 


ಎನ್.ಎಸ್. ದತ್ತಾತ್ರಿ, ತಹಶೀಲ್ದಾರ್‌, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಎಸ್. ಆರ್. ಉಷಾ, ತಹಶೀಲ್ದಾರ್‌, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಬಿ .ಆರ್. ದಯಾನಂದ, ತಹಶೀಲ್ದಾರ್, (ನೇಮಕಾತಿ 
ನಿರೀಕ್ಷಣೆಯಲ್ಲಿ) 
ರಾಜುಶೇಖರ ಡಂಬಳ, ತಹಶೀಲ್ದಾರ್‌, ಬ್ಯಾಡಗಿ ತಾಲ್ಲೂಕು, 

ಹಾವೇರಿ ಜಿಲ್ಲೆ 
5 . | ದೊಡ್ಡನಾಯಕ್ , ತಹಶೀಲ್ದಾರ್‌, (ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ. 
ತಹಶೀಲ್ದಾರ್‌, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 


ತಹಶೀಲ್ದಾರ್‌,ಜೋಯಿಡಾ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 


6 . 


ವಿ. ಆರ್. ನಾಯಕ್ , ತಹಶೀಲ್ದಾರ್‌, (ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಎ. ದೇವರಾಜ್ , ತಹಶೀಲ್ದಾರ್‌, (ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಆರ್. ಆರ್. ಮಣ್ಣೂರ್, ತಹಶೀಲ್ದಾರ್‌, (ನೇಮಕಾತಿ 
ನಿರೀಕ್ಷಣೆಯಲ್ಲಿ) 


ತಹಶೀಲ್ದಾರ್‌, ಮೊಳಕಾಲೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ . 
ತಹಶೀಲ್ದಾರ್‌, ಗುಡಿಬಂಡೆ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಪತ್ರಾಂಕಿತ ಉಪನ್ಯಾಸಕರು, ಜಿಲ್ಲಾ ತರಬೇತಿ ಸಂಸ್ಥೆ ( ಡಿ. ಟಿ. ಐ), 
ಧಾರವಾಡ - ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು 
ಸಿಆಸುಇಲಾಖೆಯ ವಶಕ್ಕೆ ನೀಡಿದೆ. 
ತಹಶೀಲ್ದಾರ್‌, ಯು . ಪಿ.ಓ .ಆರ್ ಯೋಜನೆ, ಬಳ್ಳಾರಿ ಜಿಲ್ಲೆ. 


ಖಾಜಿ ನಫೀಜಾ, ತಹಶೀಲ್ದಾರ್‌, (ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಗೋಪಾಲಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು). 


ಪಿ. ಆರ್ . 495 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೩.೩೧ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 45 ಭೂದಾಸೇ (1) 2011 , ಬೆಂಗಳೂರು, ದಿನಾಂಕ : 12 - 3 - 2012 


ಶ್ರೀ ಇ. ಪ್ರಕಾಶ್, ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, ಜಿಲ್ಲಾಧಿಕಾರಿಗಳ 
ಕಛೇರಿ, ಗುಲ್ಬರ್ಗಾ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತದ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ತುಮಕೂರು ಜಿಲ್ಲೆ ಇಲ್ಲಿ 
ಖಾಲಿ ಇರುವ ಹುದ್ದೆಗೆ ವರ್ಗಾಯಿಸಿ ನೇಮಕ ಮಾಡಿದೆ. 

ಸದರಿ ಭೂದಾಖಲೆಗಳ ಉಪ ನಿರ್ದೇಶಕರು, ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ ಬಿಡುಗಡೆಗೊಳಿಸುವಂತೆ 
ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ಭೂದಾಖಲೆಗಳ ಉಪ 
ನಿರ್ದೇಶಕರು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಸಿದ್ದಲಿಂಗಯ್ಯ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್ . 496 

ಕಂದಾಯ ಇಲಾಖೆ (ಭೂಮಾಪನ ಮತ್ತು ಪುನರ್ವಸತಿ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 1ಮುನೋಸೇ(1) 2011 , ಬೆಂಗಳೂರು, ದಿನಾಂಕ : 21 -3 - 2012 


ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸೇವೆಗೆ ಸೇರಿದ ಶ್ರೀ ಮಹಾಂತೇಶ ಪಟಾತರ , ಹಿರಿಯ ಉಪ ನೋಂದಣಾಧಿಕಾರಿ , ಉಪ 
ನೋಂದಣಿ ಕಛೇರಿ, ಬೆಳಗಾವಿ ಇವರಿಗೆ (ಗ್ರೂಪ್‌- ಬಿ ) ವೇತನ ಶ್ರೇಣಿಯ ರೂ . 14050 - 350 -14400 -400 -16800 - 450 - 19500 - 525 - 22650 
600- 25050) ಕೇಂದ್ರಸ್ಥಾನ ಸಹಾಯಕ ವೃಂದಕ್ಕೆ (ಗ್ರೂಪ್- ಎ ಕಿರಿಯ ಶ್ರೇಣಿ) ಸ್ಥಾನಪನ್ನ ಪದೋನ್ನತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆವಿಗೆ ಕೇಂದ್ರಸ್ಥಾನ ಸಹಾಯಕರು, ಜಿಲ್ಲಾ ನೋಂದಣಿ ಕಛೇರಿ, ಕಾರವಾರ ಇಲ್ಲಿಗೆ ಸ್ಥಳನಿಯುಕ್ತಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ.ಕೆ. ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ). 


ಪಿ . ಆರ್ . 497 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 


177 ಎಲ್ಎ ಜಿ 2011 , ಬೆಂಗಳೂರು, ದಿನಾಂಕ : 14 - 3 - 2012 


ಶ್ರೀ ಎಂ .ಎಸ್. ಮಲ್ಲೇಶ್, ಅಪರ ಸರ್ಕಾರಿ ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ : 4 - 11 -2011 ರಿಂದ ಜಾರಿಗೆ ಬರುವಂತೆ ಮೂರು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹಾಸನ ಜಿಲ್ಲೆಯ ಸಕಲೇಶಪುರ 
ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಿ. ಎ . ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ- 1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್ . 498 


೩.೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ- ೨ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 131 ಎಲ್‌ಎಜಿ 2011 , ಬೆಂಗಳೂರು, ದಿನಾಂಕ : 15 -3 -2012 
ಶ್ರೀ ಆರ್. ಎಂ . ಕುಲಕರ್ಣಿ, ಜಿಲ್ಲಾ ಸರ್ಕಾರಿ ವಕೀಲರು, ಬಾಗಲಕೋಟೆ, ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು , 1977ರ ನಿಯಮ 26 ( 2 ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಸ್.ಎಸ್. ದೇಸಾಯಿ , ವಕೀಲರು, ಇವರನ್ನು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಸರ್ಕಾರಿ 
ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ಎ . ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್ . 499 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 


> 47 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ : 21 - 3 - 2012 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2) ರನ್ವಯ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಆನಂದರಾವ್ ತಂದೆ ಬಸವಂತರಾಜ ನೀರಟ್ಟಿ, 
ವಕೀಲರು, ಇವರನ್ನು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ಎ . ಗೌರೀಶ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಪಿ . ಆರ್ . 500 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 52 ಎಲ್ ಎಜಿ 2012 , ಬೆಂಗಳೂರು, ದಿನಾಂಕ : 8 - 3- 2012 
ಬಿಜಾಪುರ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯನ್ನು ಹೊಸ ಅಭ್ಯರ್ಥಿಯಿಂದ ತುಂಬುವವರೆಗೆ ಸದರಿ ಹುದ್ದೆಯ ಕರ್ತವ್ಯಗಳನ್ನು 
ಮುಂದಿನ ಆದೇಶದವರೆಗೆ ಹೆಚ್ಚುವರಿಯಾಗಿ ನಿರ್ವಹಿಸುವಂತೆ ಅಪರ ಸರ್ಕಾರಿ ವಕೀಲರು, ಬಿಜಾಪುರ ಜಿಲ್ಲೆ, ಇವರಿಗೆ ಸೂಚಿಸಲಾಗಿದೆ. 


ಪಿ . ಆರ್ . 501 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ.ಎ. ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಲಾ 133 ಎಲ್ ಎಜಿ 2011 , ಬೆಂಗಳೂರು, ದಿನಾಂಕ : 14 - 3 - 2012 


ಶ್ರೀ ಟಿ.ಎಸ್. ಪ್ರಕಾಶ್ , ಅಪರ ಸರ್ಕಾರಿ ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳು , 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ : 13 - 8 - 2011 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ 


ಭಾಗ - ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಏಪ್ರಿಲ್ ೧೨, ೨೦೧೨ 


೩೩೩ 


ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಅಪರ 
ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ಎ . ಗೌರೀಶ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಪಿ . ಆರ್. 502 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 89 ಎಲ್‌ಎಜಿ 2011 , ಬೆಂಗಳೂರು, ದಿನಾಂಕ : 24 -3 - 2012 
ಶ್ರೀ ಎಸ್. ಕರ್ಣಕುಮಾರ್‌, 2ನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರು, ಮೈಸೂರು, ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು , 1977ರ ನಿಯಮ 26( 2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಜಿ.ಕೆ. ಶೇಷಗಿರಿ ರಾವ್ ಉರುಫ್ ಜೆ.ಕೆ.ಎಸ್. ಗಿರಿ ಬಿನ್ ನಾಗರಾಜರಾವ್, 
ವಕೀಲರು, ಇವರನ್ನು ಮೈಸೂರು ಜಿಲ್ಲೆಯ 2ನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ಎ. ಗೌರೀಶ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1) 
ಪಿ . ಆರ್ . 503 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ರ್ವ 


ಟಕ 


ತೋಟಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ 393 ತೋಇವಿ 2011 , ಬೆಂಗಳೂರು, ದಿನಾಂಕ : 24 - 3 -2012 
ಕರ್ನಾಟಕ ರಾಜ್ಯ ತೋಟಗಾರಿಕೆ ಮಿಷನ್ ಏಜೆನ್ಸಿಯ (KSHMA) ಕಾರ್ಯಕಾರಿ ಸಮಿತಿಗೆ ಕುಲಪತಿಗಳು , ಕೃಷಿ ವಿಶ್ವವಿದ್ಯಾಲಯ , 
ಬೆಂಗಳೂರು ಮತ್ತು ಧಾರವಾಡ ಇವರ ಬದಲಿಗೆ ಕುಲಪತಿಗಳು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಸಿ. ಪ್ರಕಾಶ್ 
ಪಿ . ಆರ್ . 504 

ಸರ್ಕಾರದ ಅಧೀನ ಕಾರ್ಯದರ್ಶಿ ,ತೋಟಗಾರಿಕೆ ಇಲಾಖೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ : 42 : ಮೀಸೇ : 2012 , ಬೆಂಗಳೂರು, ದಿನಾಂಕ : 17 - 3 - 2012 
ಮೀನುಗಾರಿಕೆ ಇಲಾಖೆಯ ಕೆಳಕಂಡ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) ರವರುಗಳನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅವರುಗಳ ಹೆಸರುಗಳ ಮುಂದೆ ಕಾಣಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ 
ಆದೇಶಿಸಿದೆ. 


) 


ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ 

ಮತ್ತು ಕಛೇರಿ 


ವರ್ಗಾಯಿಸಿರುವ ಸ್ಥಳ ಮತ್ತು ಕಛೇರಿ 


ಶ್ರೀ ಧನಂಜಯ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು , ಮೀನುಗಾರಿಕೆ ಸಹಾಯಕ ನಿರ್ದೇಶಕರು , (ಗ್ರೇಡ್ - 2), 
(ಗ್ರೇಡ್ - 2), ಕೋಲಾರ 

ಗುಬ್ಬಿ, ತುಮಕೂರು ಜಿಲ್ಲೆ-ಕೋರಿಕೆ ಮೇರೆಗೆ . 
ಶ್ರೀ ಶಿವಣ್ಣ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು , ಮೀನುಗಾರಿಕೆ ಸಹಾಯಕ ನಿರ್ದೇಶಕರು , (ಗ್ರೇಡ್ - 2 ) 
(ಗ್ರೇಡ್- 2 ) ಸಿಂಧನೂರು ತಾಲ್ಲೂಕು ರಾಯಚೂರು ಜಿಲ್ಲೆ. | ಬಳ್ಳಾರಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 


2 . 


೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


ಭಾಗ - ೨ 


೫) 


ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ 

ಮತ್ತು ಕಛೇರಿ 


ವರ್ಗಾಯಿಸಿರುವ ಸ್ಥಳ ಮತ್ತು ಕಛೇರಿ 


3 , ಶ್ರೀ ಇಸ್ಕಾಕ್ ಅಹಮದ್ ಖಾನ್, ಮೀನುಗಾರಿಕೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಗ್ರೇಡ್ - 2) 

ಸಹಾಯಕ ನಿರ್ದೇಶಕರು, (ಗ್ರೇಡ್ - 2 ) ಕಲಘಟಗಿ, ಧಾರವಾಡ ತಾಲ್ಲೂಕು, ಧಾರವಾಡ ಜಿಲ್ಲೆ . 
ಧಾರವಾಡ ಜಿಲ್ಲೆ. 
ಶ್ರೀ ಪ್ರಕಾಶ್ , ಎನ್.ಆರ್. ಮೀನುಗಾರಿಕೆ ಸಹಾಯಕ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಗ್ರೇಡ್ - 2) 
ನಿರ್ದೇಶಕರು, (ಗ್ರೇಡ್- 2) ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ. | ನಾಗಮಂಗಲ , ಮಂಡ್ಯ ಜಿಲ್ಲೆ - ಕೋರಿಕೆ ಮೇರೆಗೆ 
ಶ್ರೀ ಶ್ರೀನಿವಾಸ ಡಿ.ಎಸ್ . ಮೀನುಗಾರಿಕೆ ಸಹಾಯಕ | ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಗ್ರೇಡ್ - 2) 
ನಿರ್ದೇಶಕರು , (ಗ್ರೇಡ್ - 2 ) ಚಿತ್ರದುರ್ಗ ಜಿಲ್ಲೆ . 

ವಾಣಿವಿಲಾಸ ಸಾಗರ ಹಿರಿಯೂರು ತಾಲ್ಲೂಕು, 

ಚಿತ್ರದುರ್ಗ ಜಿಲ್ಲೆ. 
ಶ್ರೀ ಶ್ರೀನಿವಾಸ ಕೆ .ಎನ್., ಮೀನುಗಾರಿಕೆ ಸಹಾಯಕ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಗ್ರೇಡ್ - 2) 
ನಿರ್ದೇಶಕರು, (ಗ್ರೇಡ್- 2) ರಾಷ್ಟ್ರೀಯ ಮೀನುಮರಿ |1 ತೀರ್ಥಹಳ್ಳಿ , ಶಿವಮೊಗ್ಗ ಜಿಲ್ಲೆ - ಕೋರಿಕೆ ಮೇರೆಗೆ 

ಕೇಂದ್ರ, ಬಿ .ಆರ್. ಪ್ರಾಜೆಕ್ಟ್ , 
ಕ್ರಮ ಸಂಖ್ಯೆ : 1, 4 ಮತ್ತು 6ರಲ್ಲಿನ ಅಧಿಕಾರಿಗಳ ವರ್ಗಾವಣೆಗಳು ಕೋರಿಕೆ ವರ್ಗಾವಣೆಗಳಾಗಿರುವುದರಿಂದ, ಸದರಿ ಅಧಿಕಾರಿಗಳು 
ಯಾವುದೇ ವರ್ಗಾವಣೆ ಭತ್ಯೆ ಹಾಗು ಪ್ರಯಾಣಭತ್ಯೆಗೆ ಅರ್ಹರಿರುವುದಿಲ್ಲ. 


6 . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ಎಂ . ರಾಜಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 


ಪಿ. ಆರ್ . 505 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 16 ಭಾನಿವಿ 2012 , ಬೆಂಗಳೂರು, ದಿನಾಂಕ : 27 - 3- 2012 . 
ಶ್ರೀ ಜಿ. ಮಹದೇವ, ಸಹಾಯಕ ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ ಇವರು ಸಹಾಯಕ ನಿರ್ದೇಶಕರು ಹುದ್ದೆಯಲ್ಲಿ ದಿನಾಂಕ : 
8-9-2010 ರಿಂದ 7-9 -2011 ರವರೆಗಿನ ಸ್ಥಾನಾಪನ್ನಾ ನದಿಯನ್ನು ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ 
ನಿಯಮ 19(3)(ಸಿ) ಪ್ರಕಾರ ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಶ್ರೀಧರ್ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ 
ಪಿ . ಆರ್ . 507 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 99 ಪಿಪಿಇ 2012 , ಬೆಂಗಳೂರು, ದಿನಾಂಕ : 27 -3- 2012. 
ಶ್ರೀ ಎಸ್.ಕೆ. ಹುಚರೆಡ್ಡಿ, ಸರ್ಕಾರಿ ಅಭಿಯೋಜಕರು, 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ , ಬೆಂಗಳೂರು ಇವರು ನಿರ್ದೇಶಕರು, 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ , ಬೆಂಗಳೂರು ಇಲ್ಲಿ ದಿನಾಂಕ : 30- 9 - 2011 ರಿಂದ 01 -01- 2012ರವರೆಗೆ ( ಎರಡೂ ದಿವಸ ಸೇರಿ) 
ಸ್ಥಳ ನಿಯುಕ್ತಿಗಾಗಿ ಕಾಯ್ದೆ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿಯೆಂದು ಪರಿಗಣಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಬಿ). 


ಪಿ. ಆರ್ . 508 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨, ೨೦೧೨ 


೩. ೩೫ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 222 ಅಪಸೇ 2011 , ಬೆಂಗಳೂರು, ದಿನಾಂಕ : 26 -3 - 2012 . 
ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ 
ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ವರ್ಗಾಯಿಸಲಾದ ಹುದ್ದೆ 


ಸಂಖ್ಯೆ 


ಶ್ರೀಯುತ | 
ಬೋರ್ಕರ್ ಸಿ. ಡಿ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಲ | ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಮಾಜಿಕ 
ಸಂವರ್ಧನೆ ಯೋಜನಾ ಸಂಘ ಹೊಸಪೇಟೆ, ಬಳ್ಳಾರಿ ಅರಣ್ಯ ವಿಭಾಗ ದಾವಣಗೆರೆ ಖಾಲಿ ಹುದ್ದೆ 
ಗಂಗರಾಜು ಎ.ಎಸ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ | ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಮಾಜಿಕ 
ಸಾಮಾಜಿಕ ಅರಣ್ಯ ವಿಭಾಗ , ಜಿಲ್ಲಾ ಪಂಚಾಯತ್, ಅರಣ್ಯ ವಿಭಾಗ , ಮಂಡ್ಯ - ಖಾಲಿ ಹುದ್ದೆ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಪದಪ್ರಭ ಎಂ . ಜಿ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಲ | ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಮಾಜಿಕ 
ಸಂವರ್ಧನಾ ಯೋಜನಾ ಸಂಘ ತುಮಕೂರು 

ಅರಣ್ಯ ವಿಭಾಗ, ಹಾಸನ - ಖಾಲಿ ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ . 509 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಾರಿ 254 ಸಾಇಸೇ 2011 , ಬೆಂಗಳೂರು, ದಿನಾಂಕ : 20 - 3- 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಾರಿಇ 101 ಸಾಇಸೇ 2008, ದಿನಾಂಕ : 22 -7 -2011 ರಲ್ಲಿ ವೇತನ ಶ್ರೇಣಿ ರೂ . 14050 - 25050 ರ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾದ ಸಾರಿಗೆ ಇಲಾಖೆಯ ಕೆಳಕಂಡ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಅವರ ಹೆಸರಿನ 
ಮುಂದೆ ಸೂಚಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಸ್ಥಾನಪನ್ನ ಬಡ್ತಿ ನೀಡಿ ಆದೇಶಿಸಿದೆ. 


ಕ್ರ. ಸಂ . 


ದಿನಾಂಕ 


ಹೆಸರು 
ಶ್ರೀ ಮಹ್ಮದ್ ಹಬೀಬುಲ್ಲಾಖಾನ್ 
ಶ್ರೀ ಎನ್. ಎಂ . ಬಲವಳ್ಳಿ 
ಶ್ರೀ ಡಿ. ಸದಾಶಿವ 
| ಶ್ರೀ ಜನಾರ್ಧನಸ್ವಾಮಿ ಶೆಟ್ಟಿ 


ದಿನಾಂಕ : 01 - 04 - 2007 
ದಿನಾಂಕ : 01 - 01 - 2008 


ದಿನಾಂಕ : 01 - 02 - 2008 
ದಿನಾಂಕ : 01 - 02 - 2008 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 


ಪಿ . ಆರ್ . 510 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ ಇಎನ್ 54 ಇಇಬಿ 2012, ಬೆಂಗಳೂರು, ದಿನಾಂಕ : 7 - 3 - 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 04 ಆಸೇವ 2012, ದಿನಾಂಕ : 03 - 03 - 2012ರ ಮೇರೆಗೆ ಶ್ರೀ ವಿಜಯಮಹಂತೇಶ್ 
ದಾನಮ್ಮನವರ್, ಕೆ.ಎ .ಎಸ್., (ಹಿರಿಯ ಶ್ರೇಣಿ), ಉಪ ವಿಭಾಗಾಧಿಕಾರ , ಬೆಳಗಾವಿ ಉಪ ವಿಭಾಗ, ಬೆಳಗಾವಿ, ಇವರನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 


೩೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೨ , ೨೦೧೨ 


ಭಾಗ- ೨ 


ಕಂಪನಿ ನಿಯಮಿತದಲ್ಲಿ ಖಾಲಿಯಿರುವ ಪ್ರಧಾನ ವ್ಯವಸ್ಥಾಪಕರು ( ಆಡಳಿತ ಮತ್ತು ಮಾನವ ಸಂಪನ್ಮೂಲ), ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಇಂಧನ ಇಲಾಖೆ ವಶಕ್ಕೆ ನೀಡಿದ್ದು, ಅದರಂತೆ ಶ್ರೀ ವಿಜಯಮಹಂತೇಶ್ ದಾನಮ್ಮನವರ್, ಕೆ.ಎ.ಎಸ್., ( ಹಿರಿಯ ಶ್ರೇಣಿ) ಇವರನ್ನು ಹುಬ್ಬಳ್ಳಿ ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತದಲ್ಲಿ ಖಾಲಿಯಿರುವ ಪ್ರಧಾನ ವ್ಯವಸ್ಥಾಪಕರು ( ಆಡಳಿತ ಮತ್ತು ಮಾನವ ಸಂಪನ್ಮೂಲ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮರು ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೌಸಲ್ಯಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 511 

ಇಂಧನ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 50 ಎಸ್‌ಐಎಸ್ 2012 , ಬೆಂಗಳೂರು, ದಿನಾಂಕ : 28 -3 -2012 . 
ಶ್ರೀ ಕೆ.ಆರ್ . ಶಶಿಧರ್‌, ಐ. ಎ.ಎಸ್., ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ , ಬೆಂಗಳೂರು ಇವರಿಗೆ ದಿನಾಂಕ : 25 -04- 2012 ರಿಂದ 
04 -05- 2012ರವರೆಗೆ ಗಳಿಕೆ ರಜೆ ಮತ್ತು ದಿನಾಂಕ : 05 -05 - 2012 ರಿಂದ 11- 05 -2012 ರವರೆಗೆ ಅರ್ಧವೇತನ ರಜೆಯನ್ನು 
ಉಪಯೋಗಿಸಿಕೊಂಡು ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರೊಂದಿಗೆ ಪ್ರಸಕ್ತ 2010- 13ರ ಬ್ಲಾಕ್ ಅವಧಿಯಲ್ಲಿ ಜಮ್ಮು ಕಾಶ್ಮೀರ್ ಗೆ ಹೋಗಿ 
ಬರಲು ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಕ್ರಮ 


ಹೆಸರು 


ಅಧಿಕಾರಿಯೊಂದಿಗೆ ಸಂಬಂಧ 


ಸಂಖ್ಯೆ 


ಶ್ರೀ ಕೆ. ಆರ್ . ಶಶಿಧರ್ 

ಸ್ವತಃ 
ಶ್ರೀಮತಿ ಅನುರಾಧಾ ಶಶಿಧರ್‌ | ಪತ್ನಿ 


ಕು , ಅಪರ್ಣಾ ಶಶಿಧರ್ 


ಮಗಳು 


ಕು , ಅರ್ಚನಾ ಶಶಿಧರ್ 


ಮಗಳು 


ಶ್ರೀ ಕೆ. ಆರ್. ಶಶಿಧರ್, ಐ. ಎ.ಎಸ್., ರವರ ರಜಾ ಅವಧಿಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರನ್ನು , ಆಯುಕ್ತರು, ಕಾಲೇಜು 
ಶಿಕ್ಷಣ ಇಲಾಖೆ , ಬೆಂಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಕೆ.ಆರ್. ಶಶಿಧರ್, ಐ.ಎ.ಎಸ್., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು 
ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ ೨೦ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು 
ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು .ಹೆಚ್. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 512 

ಸಿಆಸು ಇಲಾಖೆ (ಸೇವೆಗಳು -1). 


